eo) 
ಕರ್ನಾಟಕ ವಿಧಾನ ಪರಿಷತ್ತು 1 
[| 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1355 | 
ಮಾನ್ಯ ಸದಸ್ಯರ ಹೆಸರು ಶ್ರೀ ಯು.ಬಿ.ವೆಂಕಟೇಶ್‌(ನಾಮ ನಿರ್ದೇಶನ 
ಹೊಂದಿದವರು) , 
ಉತ್ತರಿಸಬೇಕಾದ ದಿನಾಂಕ 03.02.2021 
ಉತ್ತರಿಸುವ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. | 
rT — | 
ಕ್ರ. |] 
: ಪುಶ್ನೆ ಉತ್ತರ i 


-|ಸಂ. . 

E ರಾಜ್ಯದಲ್ಲಿ ಇರತಕ್ಕಂಥ ಜಾತಿಗಳು! ಸರ್ಕಾರದ ಆದೇಶ ಸಂಖ್ಯೆ: ಸಕಇ 225 ಬಿಸಿಎ 
ಎಷ್ಟು: ಎಲ್ಲಾ ಜಾತಿಗಳ ಆರ್ಥಿಕ,| 2000, ದಿನಾಂಕ: 30.03.2002ರ ಹಿಂದುಳಿದ " 
ಶೈಕ್ಷಣಿಕ ಮತ್ತು ಸಾಮಾಜಿಕ | ವರ್ಗಗಳ ಜಾತಿ ಮೀಸಲಾತಿ ಪಟ್ಟಿಯಲ್ಲಿ ಒಟ್ಟು | 
ಸಮೀಕ್ಷೆಯನ್ನು ನಡೆಸಲಾಗಿದೆಯೇ: |802 ಜಾತಿಗಳು ಇರುತ್ತವೆ. | 


ಭಾರತ ಸರ್ಕಾರದ ಅಧಿಸೂಚನೆ ಸ೦ಖ್ಯೆ:8C 
12016/34/76-SCT-V, ದಿ:27.07,1997ರ ರನ್ವಯ 
ರಾಜ್ಯದಲ್ಲಿ 101 ಪರಿಶಿಷ್ಠ ಜಾತಿಗಳು ಹಾಗೂ 50 
ಪರಿಶಿಷ್ಟ ಪಂಗಡದ ಜಾತಿಗಳು ಇರುತ್ತವೆ. » 


ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ 
ಆಯೋಗದಿಂದ 2015ರಲ್ಲಿ ಕೈಗೊಳ್ಳಲಾಗಿದ್ದ 
ಸಮೀಕ್ಷೆಯಲ್ಲಿ ರಾಜ್ಯದ ಎಲ್ಲಾ ವಾಗರೀಕರ 
ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು 
ನಡೆಸಲಾಗಿದೆ. 


ಆ) | ಸಮೀಕ್ಷೆ ಆಧಾರದ aT ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು 


ನಿಗಮಗಳನ್ನು ರಚನೆ | 2015ರಲ್ಲಿ ಸಡೆಸಲಾಗಿದ್ದು, ಆಯೋಗವು 
ಮಾಡಲಾಗುತ್ತಿದೆಯೇ: ಅದಕೆ | ವರದಿಯನ್ನು ಇನ್ನೂ ಸರ್ಕಾರಕ್ಕೆ 
ಸರಿಸುತ್ತಿರುವಹಲಿಸಿರುವದಿ್ಲ 
ಮಾನದಂಡಗಳೇನು? | 
ಸಂಖ್ಯೆ:ಹಿಂವಕ 30 ಬಿಸಿಎ 2021 - 
(ಕೋಟ ಶ್ರೀ ) 


ಮುಜರಾಯಿ ಮತೆ ಹಔಂದುಳಿದ ವರ್ಗಗಳ 
ಕಲ್ಯಾಣ ಸಚಿವರು. 


